ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
(ಐದನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ ೦೨ನೇ ಡಿಸೆಂಬರ್‌, ೭೦14 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


2. ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಮೊದಲನೇ ಪಟ್ಟ 
ಆ) ಅಖಅತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ; ಮೊದಲನೇ ಪಟ್ಟ 


3. ಕಾರ್ಯದರ್ಶಿಯವರ ವರದಿ 
ಕಾರ್ಯದರ್ಶಿಯವರು:-' 


ಅ) ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟ್ರಪತಿ/ 
ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಯನ್ನು ಸಭೆಯ ಮುಂದೆ 
ಮಂಡಿಸುವುದು. 

ಆ) ಸಂಸತ್ತಿನ ಎರಡೂ ಸದನಗಳ ಮೂಲಕ ಅಂಗೀಕರಿಸಲಾದಂತೆ ಸಂವಿಧಾನ 
(ಒಂದುನೂರ ಇಪ್ಪತ್ತೊಂದನೇ ತಿದ್ದುಪಡಿ) ವಿಧೇಯಕ, 2014 ರಲ್ಲಿ ಮಾಡಲು 
ಉದ್ದೇಶಿಸಲಾಗಿರುವ, ಭಾರತ ಸಂವಿಧಾನದ 368ನೇ ಅನುಚ್ಛೇದದ (2)ನೇ ಖಂಡದ ಪರಂತುಕದ 
(ಬಿ) ಖಂಡಕ್ಕೆ ಮಾಡಬೇಕೆಂದು ಉದ್ದೇಶಿಸಲಾದ ತಿದ್ದುಪಡಿಯನ್ನು ಸಭೆಯ ಮುಂದೆ 
ಮಂಡಿಸುವುದು. 


(ಸದಸ್ಯರಿಗೆ ಶೇಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೊದಲನೇ ಹಾಗೂ ಎರಡನೇ 


ಪಟ್ಟಿಗಳ ರೀತ್ಯಾ) 
೮. ವರದಿಯನ್ನೊಹ್ಲ್ಹಿಸುವುದು 


ಶ್ರೀಮತಿ ಶಕುಂತಲಾ ಟ. ಶೆಟ್ಟ (ಅಧ್ಯಕ್ಷರು, ಮಹಿಳಾ ಮತ್ತು ಮಕ್ಕಳ 
ಕಲ್ಯಾಣ ಸಮಿತಿ) ಅವರು 2೦14-15ನೇ ಸಾಅನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಸಮಿತಿಯ ಇಪ್ಪತ್ತೊ೦ಬತ್ತನೇ ವರದಿಯನ್ಮ್ಕೊಪ್ಪಿಸುವುದು. 
ಖಿ. ಓ೦ಪ್ರಕಾಶ 
ಕಾರ್ಯದರ್ಶಿ 


GN ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
ತ (www.kar.nic.in/kla) 


